ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 


ಚುಕೆ ರಹಿತ ಪ್ರಶ್ನೆ 
ದಿನಾಂಕ: 25-03-2021 ಪ್ರಶ್ನೆ ಸಂಖ್ಯೆ: 1874(2167) 
ಸದಸ್ಯರ ಹೆಸರು ಮತ್ತು ಕ್ಲೇತ್ರ: ಶ್ರೀ ಕೆ.ಎ.ತಿಷ್ಟೇಸ್ವಾಮಿ (ನಾಮನಿರ್ದೇಶನ ಹೊಂದಿದವರು) 


ಉತ್ತರ ನೀಡಬೇಕಾದ ದಿನಾಂಕ: 25-03-2021 
ಉತ್ತರಿಸುವ ಸಚಿವರು: ಮಾನ್ಯ ಮುಖ್ಯಮಂತಿಗಳು 
ವಿಷಯ:  ನೂತನಸೌರಶಕ್ತಿ ಪಾರ್ಕ್‌ಗಳ ಸ್ಥಾಪನೆ ಬಗ್ಗೆ 


(ಅ) ಕೇ೦ದ್ರ ಸರ್ಕಾರದ ಹೊಸ ಮತ್ತು ನವೀಕರಣ ಇಂಧನ/!ವಿದ್ಯುಚ್ಚಕ್ತಿ ಯೋಜನೆ 
ಅಡಿಯಲ್ಲಿ ರಾಜ್ಯದಲ್ಲಿ Make in India ಯೋಜನೆ ಅಡಿ ಹೊಸದಾಗಿ ಸೌರಶಕ್ತಿ ಪಾರ್ಕ್‌ಗಳನ್ನು 
ಸ್ಥಾಪಿಸಲು ಗುರುತಿಸಿರುವ ಸ್ಥಳಗಳು ಯಾವುವು; ಈ ಯೋಜನೆಯಲ್ಲಿ ಕೇಂದ್ರ ಸರ್ಕಾರದಿಂದ 
ರಾಜ್ಯ ಸರ್ಕಾರಕ್ಕೆ ಮತ್ತು ಉದ್ಯಮಗಳಿಗೆ ದೊರೆಯುವ ಆರ್ಥಿಕ ಮತ್ತು ಇತರೆ ನೆರವುಗಳು 
ಯಾವುವು; (ಸಂಪೂರ್ಣ ಮಾಹಿತಿ ನೀಡುವುದು) 


(ಆ) ಸೌರಶಕ್ತಿ ಪಾರ್ಕ್‌ಗಳ ನಿರ್ಮಾಣ ಮತ್ತು ಸೌರ-ಶಕ್ತಿ ಉತ್ಪಾದನೆ ಬಗ್ಗೆ ರಾಜ್ಯ ಸರ್ಕಾರ 
ರೂಪಿಸಿರುವ ರೂಪುರೇಷೆಗಳೇನು; (ಸಂಪೂರ್ಣ ವಿವರ ನೀಡುವದು) 


(ಇ) ದೇಶದಲ್ಲಿ ಸೌರ-ಶಕ&ಿ ಉತ್ಪಾದನೆಗೆ ಪ್ರಾಮುಖ್ಯತೆ ನೀಡುತಿದ್ದು, ಹಾಗೂ ಈ ಸೌರ-ಶಕ್ತಿ 
ಉತ್ಪಾದನೆ ವೆಚ್ಚ ಅಧಿಕವಾಗಿದ್ದ ಈ ವೆಚ್ಚವನ್ನು ಕಡಿಮೆಗೊಳಿಸಲು ಸೌರ-ಶಕ್ತಿ ಉತ್ಪಾದನೆ, 
ಸಾಮಥ್ರ್ಯ ಮತ್ತು ಗುಣಮಟ್ಟಿದ ಬಗ್ಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸಂಶೋಧನೆ ಮತ್ತು 
ಅಭಿವೃದ್ದಿಗೆ ಅಧ್ಯಯನ ನಡೆಸುತ್ತಿವೆಯೇ; ಇಲ್ಲದಿದ್ದಲ್ಲಿ, ಈ ಬಗೆ ಅಗತ್ಯ ಮತ್ತು ತುರ್ತು 
ಶ್ರಮವನ್ನು ಕೈಗೊಳ್ಳುವುದು ಯಾವಾಗ? (ವಿವರ ನೀಡುವುದು) 


